ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ: 1253 

ಸದಸ್ಯರ ಹೆಸರು: ಡಾ|| ಮವೈ.ಎ.ನಾರಾಯಸ್ವಾಮಿ 

ಉತ್ತರಿಸುವ ದಿನಾ೦ಕ: 17-03-2020 

ಉತ್ತರಿಸುವವರು: ಪೌರಾಡಳಿತ, ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ಪ್ರಶ್ನೆಗಳು ಉತ್ತರ 


ಜ್ಯದಲ್ಲಿರುವ ರೇಷ್ಮೆ ಮಾರುಕಟ್ಟೆಗಳ 
Se ಎಷ್ಟು; ಅವು ಯಾವುವು: 


ರಾಜ್ಯದಲ್ಲಿ ಒಟ್ಟು 55 ರೇಷ್ಮೆ ಗೂಡಿನ ಮಾರುಕಟ್ಟೆಗಳು 
ಇರುತ್ತವೆ. 


ವಾಣಿಜ್ಯ ರೇಷ್ಠೆ ಗೂಡಿನ ಮಾರುಕಟ್ಟೆಗಳು-35 
ದಿತಳಿ ಬಿತ್ತನೆ ರೇಷ್ಮೆ ಗೂಡಿನ ಮಾರುಕಟ್ಟೆಗಳು-10 
ಮೈಸೂರು ತಳಿ ಬಿತ್ತನೆ ರೇಷ್ಮೆ ಗೂಡಿನ ಮಾರುಕಟ್ಟೆಗಳು-10 


ಈ ರೇಷ್ಮೆ ಮಾರುಕಟ್ಟಿಗಳಲ್ಲಿ, ದಲ್ಲಾಳಿಗಳ 
ಮತ್ತು ವ್ಯೊಪಾರಸ್ಮರಿರದ ಮೋಸ ಹಾ 
ಕಿರುಕುಳ ನಡೆಯುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಅಂತಹ ಪ್ರಕರಣಗಳು ವರದಿಯಾಗಿರುವುದಿಲ್ಲ. 


ಬಂದಿದ್ದ ಲ್ನ SE ಪ್ರಕರಣಗಳ 
ಸಂಖ್ಯೆ ಹಾಗೂ ಇಂತಹ 
ಸಂರೊಗಳಿದ್ಲಿ: “ ಶ್ರಿಷ್ಷಗೆ. ಒಳಗಾಗಿರುವ 


| ದಲ್ಲಾಳಿ/ವ್ಯಾಪಾರಸ್ನ ರ ಸ೦ಖ್ಯೆ ಎಷ್ಟು; 


ಉದೃವಿಸುವುದಿಲ್ಲ. 


ಇದನ್ನು ನಿಯಂತಿಸಲು. ಸರ್ಕಾರವು 
ಹಾಕಿಕೊಂಡಿರುವ ಕ್ರಮಗಳೇನು? 


ರೇಷ್ಮೆ ಗೂಡಿನ ಮಾರುಕಟ್ಟೆಗಳಲ್ಲಿ ಗೂಡಿನ ವಹಿವಾಟಿನಲ್ಲಿ 
ಪಾರದರ್ಶಕತೆ ತರಲು ಇಲಾಖಾವತಿಯಿಂದ ಇ-ಹರಾಜು 
ಪ್ರಕಿಯೆ ಪ್ರಾರಂಭಿಸಲಾಗಿದೆ. ಪುಸುತ . ಪ್ರಮುಖ 
ಮಾರುಕಟ್ಟಿ ಗಭ ಶೇಕಡ ೨9೦ ರಷ್ಟು ಪ್ರಮಾಣದ ಗೂಡನ್ನು 
ಇ -ಹರಾಜು ಮೂಲಕ ವಿಲೇವಾರಿ ಮಾಡಲಾಗು. ತಿದೆ. 


ರೇಷ್ಮ 44 ರೇಸೇವಿ 2020 


(ನಾ ಅ ಗೌಡ) 
ಪೌರಾಡಳಿತ, ತೋಟಗಾರಿಕೆ ಮತ್ತು 
ರೇಷ್ಮೆ ಸಚಿವರು 


